CPMG/ KA/ BG-GPO/13/2003-2005 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೦ ಬೆಂಗಳೂರು, ಗುರುವಾರ, ಮಾರ್ಚ್‌ ೨೪, ೨೦೦೫ (ಚೈತ್ರ ೩, ಶಕ ವರ್ಷ ೧೯೨೬) ಸಂಚಿಕೆ ೧೨ 








ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 53 ಆರ್‌ಎಂಇ 2005, ಬೆಂಗಳೂರು, ದಿನಾಂಕ: 10ನೇ ಮಾರ್ಚ್‌ 2005 
ಶ್ರೀ ಎನ್‌. ರಾಜಶೇಖರ್‌, ಸಹಾಯಕ ನಿಬಂಧಕರು, ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣ, ಬೆಂಗಳೂರು, ಇವರನ್ನು ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಗಳು 1958ರ ನಿಯಮ 285()(ಎ) ರ ಅಡಿಯಲ್ಲಿ ಸ್ವಯಂ ಇಚ್ಚಾ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 318 ಬಿ.ಡಿ. ಓಬಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಕೆಎಟಿ ಮತ್ತು ಬಾ.ನಿ). 


HIGH COURT OF KARNATAKA, BANGALORE 
NOTIFICATION 
No. GOB(1)1/2005, Bangalore, dated 24th February 2005 
The Presiding Officer of the Court of the XVI Addl. City Civil and Sessions Judge, Bangalore City, 
is concurrently appointed as the Presiding Officer of the Court of the VI Addl. City Civil and Sessions 
Judge, Bangalore City (Vacant Court), with immediate effect and until further orders. 
By Order of the High Court, 
PR-320 N. Ananda 
Registrar General. 
HIGH COURT OF KARNATAKA, BANGALORE 
NOTIFICATION 
No. GOB(1)1/2005, Bangalore, dated 25th February 2005 
The Presiding Officer of the Court of the Il Addl. District and Sessions Judge, D.K. Mangalore, is 
conccurrently appointed as the Presiding Officer of the Court of the Ill Addl. District and Sessions Judge, 
D.K., Mangalore, with effect from the date of relief of Sri N.S. Kulkarni and until further orders. 
By Order of the High Court, 
PR-321 N. Ananda 
Registrar General. 
HIGH COURT OF KARNATAKA, BANGALORE 
NOTIFICATION 
No. HCE.1127/2004, Bangalore, dated 25th February 2005 
Sri S. Raghavendra Prasad, Assistant Registrar of this office is granted Earned Leave for 3 days 
from 7.12.2004 to 9.12.2004 (bdi). Further, the period of suspension for 52 days from 10.12.2005 to 
30.1.2005 (bdi), is treated as Earned Leave. 


( ೧೧೩) 


೧೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೦೫ ಭಾಗ - ೨ 





Sri 5. Raghavendra Prasad, Assistant Registrar of this office is reposted to the same post on 

expiry of the said period. 
By Order of the High Court, 
PR-322 N. Ananda 
Registrar General. 
HIGH COURT OF KARNATAKA, BANGALORE 
NOTIFICATION 
No. GOB(I) 16(168)/2003, Bangalore, dated 2nd March 2005 

Sri A. Vijayan, Prl. Civil Judge (Jr.Dn.) and JMFC, Mulbagal is permitted to surrender 30 days of 
Earned leave from 1.11.04 to 30.11.04 (bdi) for the block period of 2003-04. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR-323 R. Rangaswamy 
Assistant Registrar. 
HIGH COURT OF KARNATAKA, BANGALORE 
NOTIFICATION 
No. GOB(I) 58/2005, Bangalore, dated 2nd March 2005 

The request of Sri M. Narasimhaprasad, the then Civil Judge (Jr.Dn.) and JMFC, H.D. Kote, now 
working as Deputy Registrar, Chief Metropolitan Magistrate Court (under suspension) for grant of Casual 
Leave for half-a-day on the afternoon of 17.10.2002 has been rejected and treated as unauthorised 
absence by the Prl. District and Sessions Judge, Mysore. 

Hence, Sri M. Narasimhaprasad is granted LWA for half-a-day on the afternoon of 17.10.2002, 
while the officer was working as Civil Judge (Jr.Dn.) and JMFC, H.D. Kote. 

By Order of the High Court, 
PR-324 R. Rangaswamy 
Assistant Registrar. 
PERSONNEL AND ADMINISTRATIVE REFORMS SECRETARIAT 
CORRIGENDUM 
No. DPAR 152 SFP 2004, Bangalore, dated 4th March 2005 

In notification of even number dated 1.1.2005 regarding transfers of IFS officers, so far as the 
transfer of Smt. Anitha 5. Arekal, IFS (KN-89) is concerned for the words '೧1/ Training Centre Dharwad 
the words "OECF-JFPM Dharwad" shall be and shall always be substituted. 

By Order and in the Name of the Governor of Karnataka, 
PR-325 K. Sudhakara Shetty 
Under Secretary to Government, 
DP & AR (Services -1) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 149 ಸಅಸೇ 2004, ಬೆಂಗಳೂರು, ದಿನಾಂಕ: 10ನೇ ಡಿಸೆಂಬರ್‌ 2004 

ಕರ್ನಾಟಕ ಸರ್ಕಾರ ಸಚಿವಾಲಯದ ಯೋಜನಾ ಇಲಾಖೆಯ ಈ ಕೆಳಗಿನ ಉಪ ನಿರ್ದೇಶಕರುಗಳಿಗೆ ವೇತನ ಶ್ರೇಣಿ ರೂ. 9580-14200ರ 
ಜಂಟಿ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ 
ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 














ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ಬಡ್ತಿ ಮೇಲೆ ಜಂಟಿ ನಿರ್ದೇಶಕರ ವೃಂದದಲ್ಲಿ 
ಸ್ಥಳನಿಯುಕ್ತಿಗೊಳಿಸಲಾದ ಹುದ್ದೆ : ಇಲಾಖೆ 
1 ಎಸ್‌. ಅಂಬಾಜಿರಾವ್‌, ಉಪ ನಿರ್ದೇಶಕರು, ಪ್ರದೇಶಾಭಿವೃದ್ಧಿ ಜಂಟಿ ನಿರ್ದೇಶಕರು, ಡಿಪಿ ವಿಭಾಗ, ಯೋಜನಾ ಇಲಾಖೆ 
ವಿಭಾಗ, ಯೋಜನಾ ಇಲಾಖೆ 
2 ವೈ.ಬಿ. ಅಕ್ಕಿ ಜಂಟಿ ನಿರ್ದೇಶಕರು, ಪಿಎಫ್‌ಆರ್‌ ವಿಭಾಗ, ಯೋಜನಾ 
ಉಪ ನಿರ್ದೇಶಕರು, ಪಿಎಂಐ ವಿಭಾಗ, ಯೋಜನಾ ಇಲಾಖೆ ಇಲಾಖೆ 
3 ಎಸ್‌.ಎ. ಕಾತರಕಿ, ಉಪ ನಿರ್ದೇಶಕರು, ಪಿಎಂಐ ವಿಭಾಗ, | ಜಂಟಿ ನಿರ್ದೇಶಕರು, ಪಿಎಂಐ ವಿಭಾಗ, ಯೋಜನಾ ಇಲಾಖೆ 
ಯೋಜನಾ ಇಲಾಖೆ 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 326 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೦೫ ೧೧೫ 





HIGH COURT OF KARNATAKA, BANGALORE 
NOTIFICATION 
No. GOB(1)28/2001, Bangalore, dated 9th March 2005 
In pursuance to Rule 118-A(1)(a) of K.C.S.Rs., sanction is hereby accorded for payment of cash 
equivalent of leave salary for Earned Leave at the credit of Sri H.M. Bhajentri, District Judge (Retired), 
subject to a maximum of 240 days, on attaining the age of superannuation (60 years) as on 28.2.2005. ॥ 
is certified that no Departmental Enquiry is pending against the said Officer. 
By Order of the High Court, 
PR-327 N. Ananda 
Registrar General. 
HIGH COURT OF KARNATAKA, BANGALORE 
NOTIFICATION 
No. GOB(1)3/2005, Bangalore, dated 17th March 2005 
The following transfer and postings of officers of Judicial Department in the cadre of Civil Judges 
(Jr.Dn.), are ordered in the interest of public service, to take effect from the forenoon of 26.3.2005:- 




















Sl.No. Name of the Officer Present Charge Charge to which Posted 
1 Sri Dinesh N.G. Il Addl. Civil Judge (Junior | Addl. Civil Judge (Jr.Dn.) and 
Division), KARKALA JMFC., KARKALA (Vacant court) 
2 Sri Ravi @ Ravindra Ill Addl. Civil Judge (Jr.Dn.) | Il Addl. Civil Judge (Junior 
Devakareppa Ari and JMFC., KARKALA Division), KARKALA (Vice Sri. 
Dinesh N.G. Transferred) 











By Order of the High Court, 
PR-329 N. Ananda 
Registrar General. 
HIGH COURT OF KARNATAKA, BANGALORE 
NOTIFICATION 
No. GOB(1)2/2005, Bangalore, dated 17th March 2005 
Sri Ibrahim Feersab Bidari, Addl. Civil Judge (Sr.Dn.), Udupi, is transferred and posted as Civil 
Judge (Sr.Dn.) and Addl. CJM., Karkala (Newly upgraded court under G.O. No. LAW 117 LCE 2004 dated 
22.12.2004), in the interest of public service, to take effect from the forenoon of 26.3.2005. 
By Order of the High Court, 
PR-330 N. Ananda 
Registrar General. 
HIGH COURT OF KARNATAKA, BANGALORE 
NOTIFICATION 
No. GOB(1)13(29)/2005, Bangalore, dated 15th March 2005 
In exercise of the powers vested under sub-section (2) of Section 12 of the Code of Criminal 
Procedure, 1973 (Central Act No.2/1974), the High Court of Karnataka hereby appoints the Civil Judge 
(Jr.Dn.) and JMFC, Chamarajanagar as the Addl. Chief Judicial Magistrate, Chamarajanagar from after 
the office hours of 5.3.2005 till the commencement of office hours on 10.3.2005. 
By Order of the High Court, 
PR-332 R. Rangaswamy 
Assistant Registrar. 
HIGH COURT OF KARNATAKA, BANGALORE 
NOTIFICATION 
No. GOB(I) 349/2004, Bangalore, dated 15th March 2005 
In exercise of the powers vested under sub-section (1) of Section 12 of the Code of Criminal 
Procedure, 1973, the High Court of Karnataka hereby appoints the | Addl. Civil Judge (Jr.Dn.) and JMFC-l 
Court, Gadag as Chief Judicial Magistrate, Gadag, from after office hours, till 10.00 p.m. on 3.3.2005. 
By Order of the High Court, 
PR-333 R.B. Budihal 
Registrar (Judicial). 
HIGH COURT OF KARNATAKA, BANGALORE 
NOTIFICATION 
No. GOB(1)1/2005, Bangalore, dated 7th March 2005 
The Presiding Officer of the Court of the XXll Addl. City Civil and Sessions Judge, Bangalore City, 
is concurrently appointed as the Presiding Officer of the Court of the V Addl. City Civil and Sessions 
Judge, Bangalore City (Vacant Court), with immediate effect and until further orders. 
By Order of the High Court, 
PR-334 N. Ananda 
Registrar General. 


೧೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೦೫ ಭಾಗ - ೨ 





HIGH COURT OF KARNATAKA, BANGALORE 
NOTIFICATION 
No. GOB(1)1/2005, Bangalore, dated 10th March 2005 
Sri B.S. Reddy, District Judge, Addl. Director, Karnataka Judicial Academy, Bangalore, is placed 
incharge of the current duties of the Director, Karnataka Judicial Academy, Bangalore (Vacant post), as 
per Rule 32 of the K.C.S.Rs., with immediate effect and until further orders. 
By Order of the High Court, 
PR-335 N. Ananda 
Registrar General. 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 88 ಪಿಪಿಇ 2005, ಬೆಂಗಳೂರು, ದಿನಾಂಕ: 16ನೇ ಮಾರ್ಚ್‌ 2005 
ಬೆಂಗಳೂರು ಗ್ರಾಮಾಂತರ 1ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎಸ್‌.ಸಿ. ಸಂಖ್ಯೆ: 238:98 ರ ಕೌಂಟರ್‌ 
ಪ್ರಕರಣವಾದ ಎಸ್‌.ಸಿ. ಸಂಖ್ಯೆ: 76:2004ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಬೆಂಗಳೂರು 
ಗ್ರಾಮಾಂತರ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ 2ನೇ ಅಪರ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 336 ಹೆಚ್‌.ಕೆ. ಗುಂಡೂರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ. ಮತ್ತು ಸು. ಮತ್ತು ಅಭಿಯೋಗಗಳು) 
ಅಧಿಸೂಚನೆ 
ಸಂಖ್ಯೆ: ಒಇ 80 ಪಿಪಿಇ 2005, ಬೆಂಗಳೂರು, ದಿನಾಂಕ: 15ನೇ ಮಾರ್ಚ್‌ 2005 
ಬಾಗಲಕೋಟೆ ಸಿಜೆಎಮ್‌ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಸಿ.ಸಿ. ಸಂಖ್ಯೆ: 51:2004ರ ಕೌಂಟರ್‌ ಪ್ರಕರಣವಾದ ಸಿ.ಸಿ. ಸಂಖ್ಯೆ: 
52:2004ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಬಾಗಲಕೋಟೆಯ 2ನೇ ಅಪರ ಜೆಎಮ್‌ಎಫ್‌ಸಿ 
ನ್ಯಾಯಾಲಯದ ಸಹಾಯಕ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 337 ಹೆಚ್‌.ಕೆ. ಗುಂಡೂರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ. ಮತ್ತು ಸು. ಮತ್ತು ಅಭಿಯೋಗಗಳು) 
ಅಧಿಸೂಚನೆ 
ಸಂಖ್ಯೆ: ಒಇ 79 ಪಿಪಿಇ 2005, ಬೆಂಗಳೂರು, ದಿನಾಂಕ: 17ನೇ ಮಾರ್ಚ್‌ 2005 
ಬಾಗಲಕೋಟೆ 2ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎಸ್‌.ಸಿ. ಸಂಖ್ಯೆ: 93:2003ರ ಕೌಂಟರ್‌ ಪ್ರಕರಣವಾದ 
ಎಸ್‌.ಸಿ. ಸಂಖ್ಯೆ: 27:2004ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಬಾಗಲಕೋಟೆ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 338 ಹೆಚ್‌.ಕೆ. ಗುಂಡೂರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ. ಮತ್ತು ಸು. ಮತ್ತು ಅಭಿಯೋಗಗಳು) 
ಅಧಿಸೂಚನೆ 
ಸಂಖ್ಯೆ: ಒಇ 78 ಪಿಪಿಇ 2005, ಬೆಂಗಳೂರು, ದಿನಾಂಕ: 15ನೇ ಮಾರ್ಚ್‌ 2005 
ಕೋಲಾರ 2ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎಸ್‌.ಸಿ. ಸಂಖ್ಯೆ: 150:2001 ರ ಕೌಂಟರ್‌ ಪ್ರಕರಣವಾದ 
ಎಸ್‌.ಸಿ. ಸಂಖ್ಯೆ: 233:2002 ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಕೋಲಾರ 1ನೇ ತ್ವರಿತ 
ವಿಲೇವಾರಿ ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 339 ಹೆಚ್‌.ಕೆ. ಗುಂಡೂರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ. ಮತ್ತು ಸು. ಮತ್ತು ಅಭಿಯೋಗಗಳು) 
ಅಧಿಸೂಚನೆ 
ಸಂಖ್ಯೆ: ಒಇ 77 ಪಿಪಿಇ 2005, ಬೆಂಗಳೂರು, ದಿನಾಂಕ: 15ನೇ ಮಾರ್ಚ್‌ 2005 
ಕೋಲಾರ 1ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಎಸ್‌.ಸಿ. ಸಂಖ್ಯೆ: 132:2000 ರ ಪ್ರಕರಣದಲ್ಲಿ ಸರ್ಕಾರದ 
ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಕೋಲಾರ 2ನೇ ತ್ವರಿತ ವಿಲೇವಾರಿ ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರನ್ನು 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 340 ಹೆಚ್‌.ಕೆ. ಗುಂಡೂರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ. ಮತ್ತು ಸು. ಮತ್ತು ಅಭಿಯೋಗಗಳು) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೦೫ ೧೧೭ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 129 ಸೆಅಸೆ 2005, ಬೆಂಗಳೂರು, ದಿನಾಂಕ: 18ನೇ ಮಾರ್ಚ್‌ 2005 
ಶ್ರೀ ಎಂ. ಮದನ್‌ ಗೋಪಾಲ್‌, ಐ.ಎ.ಎಸ್‌. ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ (ನಿಯಮಿತ), 
ಬೆಂಗಳೂರು ರವರಿಗೆ ದಿನಾಂಕ: 11.4.2005 ರಿಂದ 13.4.2005 ರವರೆವಿಗೆ ಗಳಿಕೆ ರಜೆ ಮಂಜೂರು ಮಾಡಿ ಮೇಲ್ಕಂಡ ರಜಾ ಅವಧಿಯಲ್ಲಿ ಅವರಿಗೆ 
ಹಾಗೂ ಅವರ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರಿಗೆ ಪ್ರಸಕ್ತ 2002-2005ನೇ ಬ್ಲಾಕ್‌ ಅವಧಿಗೆ ಬೆಂಗಳೂರಿನಿಂದ ಸಿಕ್ಕಿಂ ರಾಜ್ಯದ ಗ್ಯಾಂಗ್‌ ಟಕ್‌ಗೆ 
ಹೋಗಿಬರಲು ಕೇಂದ್ರ ನಿಯಮದಡಿ ರಜಾ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 

















ಕ್ರ.ಸಂ. ಹೆಸರು ಸಂಬಂಧ ವಯಸ್ಸು 
1 ಶ್ರೀ ಎಂ. ಮದನ್‌ಗೋಪಾಲ್‌ ಸ್ವತಃ 
2 ಶ್ರೀಮತಿ ಎಂ. ದುರ್ಗಾದೇವಿ ಪತ್ನಿ 44 ವರ್ಷಗಳು 
3 ಕು: ನಿಸರ್ಗ ಮಗಳು 18 ವರ್ಷಗಳು 
4 ಕು: ಸಹಜ ವಿನ್ಯಾಸ್‌ ಮಗ 14 ವರ್ಷಗಳು 

















ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90 ರಷ್ಟು ಹಣವನ್ನು ಅಂತಿಮ ಪ್ರಯಾಣ ಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಕೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 343 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಸೇವೆಗಳು-1) 
ಒಳಾಡಳಿತ ಸಚೆವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 76 ಪಿಪಿಇ 2005, ಬೆಂಗಳೂರು, ದಿನಾಂಕ: 15ನೇ ಮಾರ್ಚ್‌ 2005 
ಕೋಲಾರ ವಿಶೇಷ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಸ್ಪೆಷಲ್‌ ಎಸ್‌.ಸಿ. ಸಂಖ್ಯೆ: 31:2003 ರ ಕೌಂಟರ್‌ 
ಪ್ರಕರಣವಾದ ಎಸ್‌.ಸಿ. ಸಂಖ್ಯೆ: 135:2003ರ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಕೋಲಾರ 1ನೇ 
ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ 1ನೇ ಅಪರ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 341 ಹೆಚ್‌.ಕೆ. ಗುಂಡೂರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾ. ಮತ್ತು ಸು. ಮತ್ತು ಅಭಿಯೋಗಗಳು) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 682 ಸೆಅಸೆ 2004, ಬೆಂಗಳೂರು, ದಿನಾಂಕ: 11ನೇ ಮಾರ್ಚ್‌ 2005 
ಇದೇ ಸಮಸಂಖ್ಯೆಯ ಅಧಿಸೂಚನೆ ದಿನಾಂಕ: 5.2.2005ರ ಮುಂದುವರಿಕೆಯಲ್ಲಿ ಶ್ರೀ ಫಲ್ಗುಣೆ ರಾಜಕುಮಾರ್‌, ಐ.ಎ.ಎಸ್‌ (ಕೆಎನ್‌:72), 
ರವರಿಗೆ ದಿನಾಂಕ: 1.3.2005 ರಿಂದ 31.3.2005 ರವರೆವಿಗೆ (ಉದಿಸೇ) ಒಟ್ಟು 31 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 342 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಸೇವೆಗಳು-1) 
ಯೋಜನೆ ಹಾಗೂ ಸಾಂಖ್ಯಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಿಡಿ 26 ಪಿಎಂಎಂ 2005, ಬೆಂಗಳೂರು, ದಿನಾಂಕ: 17ನೇ ಮಾರ್ಚ್‌ 2005 
ಶ್ರೀ ಎನ್‌. ಶ್ರೀಧರ್‌, ನಿರ್ದೇಶಕರು, ಪ್ರದೇಶಾಭಿವೃದ್ಧಿ ವಿಭಾಗ, ಯೋಜನೆ ಹಾಗೂ ಸಾಂಖ್ಯಿಕ ಇಲಾಖೆ ಇವರನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀ ಕೆ.ವಿ. ರಘುರಾಮ ರೆಡ್ಡಿ, ನಿರ್ದೇಶಕರು, ಪರಿಯೋಜನಾ ರಚನಾ ವಿಭಾಗ, ಯೋಜನೆ ಹಾಗೂ 
ಸಾಂಖ್ಯಿಕ ಇಲಾಖೆ ಇವರ ವರ್ಗಾವಣೆಯಿಂದ ತೆರವಾದ ನಿರ್ದೇಶಕರು ಪರಿಯೋಜನಾ ರಚನಾ ವಿಭಾಗ ಇಲ್ಲಿಗೆ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 344 ಆರ್‌. ಶಿವಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 ಮತ್ತು 2, 
ಯೋಜನೆ ಹಾಗೂ ಸಾಂಖ್ಯಿಕ ಇಲಾಖೆ. 





೧೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೦೫ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಪಿಡಿ 26 ಪಿಎಂಎಂ 2005, ಬೆಂಗಳೂರು, ದಿನಾಂಕ: 17ನೇ ಮಾರ್ಚ್‌ 2005 
ಶ್ರೀ ಕೆ.ವಿ. ರಘುರಾಮ ರೆಡ್ಡಿ, ನಿರ್ದೇಶಕರು, ಪರಿಯೋಜನೆ ರಚನಾ ವಿಭಾಗ, ಯೋಜನೆ ಹಾಗೂ ಸಾಂಖ್ಯಿಕ ಇಲಾಖೆ ಇವರನ್ನು ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀ ಜಿ. ಪ್ರಕಾಶಂ, ನಿರ್ದೇಶಕರು, ಜಿಲ್ಲಾ ಯೋಜನಾ ವಿಭಾಗ, ಯೋಜನೆ ಹಾಗೂ 
ಸಾಂಖ್ಯಿಕ ಇಲಾಖೆ ಇವರ ಮುಂಬಡ್ತಿಯಿಂದ ತೆರವಾದ ನಿರ್ದೇಶಕರು ಜಿಲ್ಲಾ ಯೋಜನಾ ವಿಭಾಗ ಇಲ್ಲಿಗೆ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 345 ಆರ್‌. ಶಿವಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 ಮತ್ತು 2, 
ಯೋಜನೆ ಹಾಗೂ ಸಾಂಖ್ಯಿಕ ಇಲಾಖೆ. 
ಅಧಿಕೃತ ಜ್ಞಾಪನ 
ಸಂಖ್ಯೆ: ಪಿಡಿ 26 ಪಿಎಂಎಂ 2005, ಬೆಂಗಳೂರು, ದಿನಾಂಕ: 17ನೇ ಮಾರ್ಚ್‌ 2005 
ದಿನಾಂಕ: 17.3.2005ರ ಅಧಿಸೂಚನೆ ಸಂಖ್ಯೆ: ಸಿಆಸುಇ 145 ಸೇಇಮು 2004 ರಲ್ಲಿ ಶ್ರೀ ಜಿ. ಪ್ರಕಾಶಂ, ನಿರ್ದೇಶಕರು, ಜಿಲ್ಲಾ ಯೋಜನಾ 
ವಿಭಾಗ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಇವರನ್ನು ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ, ಬೆಂಗಳೂರು, ಈ ಹುದ್ದೆಗೆ ಸ್ಥಾನಪನ್ನ 
ಬಡ್ತಿ ನೀಡಿ ನೇಮಿಸಿದೆ. ಆದ್ದರಿಂದ ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಿದ ಹುದ್ದೆಗೆ ಕಾರ್ಯವರದಿ ಮಾಡಿಕೊಳ್ಳುವ ಸಲುವಾಗಿ ಇವರ ಸೇವೆಯನ್ನು ಜಿಲ್ಲಾ 
ಯೋಜನಾ ವಿಭಾಗ, ಯೋಜನೆ ಹಾಗೂ ಸಾಂಖ್ಯಿಕ ಇಲಾಖೆಯಿಂದ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಬಿಡುಗಡೆ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 346 ಆರ್‌. ಶಿವಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 ಮತ್ತು 2, 
ಯೋಜನೆ ಹಾಗೂ ಸಾಂಖ್ಯಿಕ ಇಲಾಖೆ. 
HIGH COURT OF KARNATAKA, BANGALORE 
NOTIFICATION 
No. GOB(1)3/2005, Bangalore, dated 21st March 2005 
Smt. Lavanyalatha B.N., JMFC | Court, Davanagere, is transferred and posted as Addl. Civil 
Judge (Jr.Dn.), Harihar (Vacant Court), in the interest of public service, to take effect immediately. 
By Order of the High Court, 
PR-347 N. Ananda 
Registrar General. 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 664 ಡಿಪಿಐ 2001, ಬೆಂಗಳೂರು, ದಿನಾಂಕ: 10ನೇ ಮಾರ್ಚ್‌ 2005 
1996ನೇ ಸಾಲಿನಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಪದವಿಪೂರ್ವ ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿಪೂರ್ವ ಕಾಲೇಜಿನ 
ಸಂಸ್ಕೃತ ಉಪನ್ಯಾಸಕರ ಹುದ್ದೆಗೆ ಹೆಚ್ಚುವರಿ ಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಶ್ರೀ ಆರ್‌. ಚಿಕ್ಕರಂಗಪ್ಪ ಬಿನ್‌ ರಂಗಪ್ಪ ಆರ್‌.ಎನ್‌. ರೊಪ್ಪ, ಡಿ.ಬಿ. ಹಳ್ಳಿ 
ಅಂಚೆ, ಮಧುಗಿರಿ ತಾಲ್ಲೂಕು, ತುಮಕೂರು ಜಿಲ್ಲೆ ಇವರನ್ನು ರೂ. 6000-150-7200-200-8800-260-10880-320-11200 ರ ವೇತನ ಶ್ರೇಣಿಯ 
ಉಪನ್ಯಾಸಕರ ಹುದ್ದೆಗೆ 2 ವರ್ಷಗಳ ಪರೀಕ್ಷಾರ್ಥಿಯಾಗಿ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟು ನೇಮಕಾತಿ ಮಾಡಿ ಸರ್ಕಾರಿ 
ಪದವಿಪೂರ್ವ ಕಾಲೇಜು, (ಮಾಜಿ ಪುರಸಭೆ), ಬಳ್ಳಾರಿ, ಇಲ್ಲಿನ ಖಾಲಿ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 
ಷರತ್ತು ಮತ್ತು ನಿಬಂಧನೆಗಳು: 
1. ಮೇಲ್ಕಂಡ ಅಭ್ಯರ್ಥಿಯ ನೇಮಕಾತಿಯು ತಾತ್ಕಾಲಿಕವಾಗಿದ್ದು, ಅವರುಗಳ ನೇಮಕಾತಿ ಮತ್ತು ಸೇವಾ ಷರತ್ತುಗಳು ಆಗಿಂದಾಗ್ಗೆ 
ಜಾರಿಯಲ್ಲಿರುವ ನಿಯಮಾವಳಿಗಳಿಗೆ ಅಥವಾ ಆದೇಶಗಳಿಗೆ ಒಳಪಟ್ಟಿರುತ್ತದೆ. 
2. ಸದರಿಯವರು 1977ರ ಕರ್ನಾಟಕ ನಾಗರೀಕ ಸೇವೆಗಳು (ಪರೀಕ್ಸಾರ್ಥ) ನಿಯಮಾವಳಿಗಳಿಗೆ ಬದ್ಧರಾಗಿರುತ್ತಾರೆ. 
ಪರೀಕ್ಷಾರ್ಥ ಅವಧಿಯಲ್ಲಿ ಅಭ್ಯರ್ಥಿಯು 1974ರ ಕರ್ನಾಟಕ ನಾಗರೀಕ ಸೇವೆಗಳು (ಸೇವಾ ಮತ್ತು ಕನ್ನಡ ಭಾಷಾ ಪರೀಕ್ಷೆ) 
ನಿಯಮಾವಳಿಗಳಲ್ಲಿ ಮೇಲ್ಕಂಡ ಹುದ್ದೆಗೆ ನಿಗದಿಪಡಿಸಿರುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗತಕ್ಕದ್ದು, ಅಥವಾ ವಿನಾಯಿತಿ 
ಪಡೆಯತಕ್ಕದ್ದು. 
4. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಅವರ ಮೂಲ ಅಂಕಪಟ್ಟಿ ಪದವಿ ಪ್ರಮಾಣಪತ್ರ, ಜನ್ಮದಿನಾಂಕ, ಮೀಸಲಾತಿ 
ಪ್ರಮಾಣಪತ್ರ ಹಾಗೂ ಇತರೆ ಎಲ್ಲಾ ಮೂಲ ಪ್ರಮಾಣ ಪತ್ರಗಳನ್ನು ಪರಿಶೋಧನೆಗಾಗಿ ಹಾಜರುಪಡಿಸತಕ್ಕದ್ದು. 
5. ಕರ್ನಾಟಕ ಸಿವಿಲ್‌ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳು 1977ರ ನಿಯಮ 18ರ ರೀತ್ಯ ನೇಮಕಾತಿ ಆದೇಶ ಹೊರಡಿಸಿದ 
15 ದಿನಗಳೊಳಗಾಗಿ ಅಭ್ಯರ್ಥಿಯು ಸ್ಥಳನಿಯುಕ್ತಿಗೊಳಿಸಿದ ಸ್ಥಳಗಳಲ್ಲಿ ಕರ್ತವ್ಯಕ್ಕೆ ಹಾಜರಾಗಿ ನಿರ್ದೇಶಕರಿಗೆ ವರದಿ ಮಾಡುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 348 ಎಫ್‌.ಆರ್‌. ಸಂಬರಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಸೇವೆಗಳು-1, 2). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೦೫ ೧೧೯ 





ಅಧಿಸೂಚನೆ 
ಸಂಖ್ಯೆ: ಇಡಿ 18 ಡಿಜಿಓ 2004, ಬೆಂಗಳೂರು, ದಿನಾಂಕ: 7ನೇ ಮಾರ್ಚ್‌ 2005 
ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಶ್ರೀ ರಾಜಶೇಖರ ಬಡಿಗಣ್ಣನವರ್‌, ಮುಖ್ಯ ಗ್ರಂಥಾಲಯಾಧಿಕಾರಿ, ನಗರ ಕೇಂದ್ರ ಗ್ರಂಥಾಲಯ, 
ಹಾಸನ, ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಖ್ಯ ಗ್ರಂಥಾಲಯಾಧಿಕಾರಿ, ನಗರ ಕೇಂದ್ರ 
ಗ್ರಂಥಾಲಯ, ಆರ್‌.ಪಿ.ಸಿ. ಲೇಔಟ್‌, ಪಶ್ಚಿಮ ವಲಯ, ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ ವರ್ಗಾಯಿಸಿ ಆದೇಶಿಸಿದೆ. 
ಈ ವರ್ಗಾವಣೆಯು ಕೋರಿಕೆಯಾದ್ದರಿಂದ ಯಾವುದೇ ಪ್ರಯಾಣ ಭತ್ಯೆ ಹಾಗೂ ಇತರೆ ಭತ್ಯೆಗಳಿಗೆ ಅರ್ಹರಿರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 349 ಎಫ್‌.ಆರ್‌. ಸಂಬರಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಸೇವೆಗಳು-1, 2). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 134 ಸೆಅಸೆ 2005, ಬೆಂಗಳೂರು, ದಿನಾಂಕ: 19ನೇ ಮಾರ್ಚ್‌ 2005 
ಶ್ರೀಮತಿ ಎಲ್‌. ಶಾಂತಕುಮಾರಿ, ಐ.ಎ.ಎಸ್‌. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ (ತೋಟಗಾರಿಕೆ), ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ, 
ಬೆಂಗಳೂರು ರವರಿಗೆ, ದಿ: 19.3.2005 ರಿಂದ 18.6.2005 ರವರೆವಿಗೆ (ಉದಿಸೇ) ಒಟ್ಟು 92 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ 
ಮತ್ತು ರಜೆಯ ಕೊನೆಯಲ್ಲಿ ದಿನಾಂಕ: 19.6.2005 ರಂದು ಬರುವ ಸಾರ್ವತ್ರಿಕ ರಜೆಯನ್ನು ಉಪಯೋಗಿಸಿಕೊಳ್ಳಲೂ ಸಹ ಅನುಮತಿ ನೀಡಲಾಗಿದೆ. 
ಶ್ರೀಮತಿ ಎಲ್‌. ಶಾಂತಕುಮಾರಿ, ಐ.ಎ.ಎಸ್‌. ರವರ ರಜಾ ಅವಧಿಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ 
ಇಲಾಖೆ, ಬೆಂಗಳೂರು ಇವರನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ (ತೋಟಗಾರಿಕೆ), ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಹುದ್ದೆಯ 
ಪ್ರಭಾರದಲ್ಲಿಡಲಾಗಿದೆ. 
ಶ್ರೀಮತಿ ಎಲ್‌. ಶಾಂತಕುಮಾರಿ, ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
(ತೋಟಗಾರಿಕೆ), ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 350 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 145 ಸೇಇಮು 2004, ಬೆಂಗಳೂರು, ದಿನಾಂಕ: 17ನೇ ಮಾರ್ಚ್‌ 2005 
ಶ್ರೀ ಜಿ. ಪ್ರಕಾಶಂ, ಜಂಟಿ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ, ಇವರಿಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ರೂ. 12800-16720 ರ ವೇತನ ಶ್ರೇಣಿಯ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ, ಬೆಂಗಳೂರು ಹುದ್ದೆಗೆ 
ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 351 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 48 ಆಸೇವ 2005, ಬೆಂಗಳೂರು, ದಿನಾಂಕ: 19ನೇ ಮಾರ್ಚ್‌ 2005 
ಸಹಾಯಕ ನಿರ್ದೇಶಕರು, ಹಿಂದುಳಿದ ವರ್ಗಗಳ ಇಲಾಖೆ, ಬೆಂಗಳೂರು, ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಕಿರಿಯ 
ಶ್ರೇಣಿ) ಅಧಿಕಾರಿ, ಶ್ರೀ ಕೆ. ನಾಗರಾಜು ಇವರನ್ನು ಪ್ರವಾಸೋದ್ಯಮ ಸಚಿವರ ಆಪ್ತಕಾರ್ಯದರ್ಶಿಯಾಗಿ ದಿನಾಂಕ: 1.3.2005 ರಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 352 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 681 SAS 2004, Bangalore, dated 18th March 2005 
The services of Shri B.H. Anil Kumar, IAS (KN 87), Commissioner, Food, Civil Supplies and 
Consumer Affairs Department, Bangalore are placed at the disposal of Government of India, Department 
of Personnel and Training, New Delhi with immediate effect and until further orders, for appointment as 
Director, National Food for Work Programme under the Ministry of Rural Development, New Delhi, on 
Central deputation basis. 


೧೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೪, ೨೦೦೫ ಭಾಗ - ೨ 





This issues in pursuance of the communication No. 9/2005-EO(MM-I) dated 2.3.2005 of the 
Government of India, Department of Personnel and Training, New Delhi. 
By Order and in the Name of the Governor of Karnataka, 
K. Sudhakara Shetty 
Under Secretary to Government, 
DP & AR (Services-1). 


PR-353 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 51 ಡಿಪಿಐ 2005, ಬೆಂಗಳೂರು, ದಿನಾಂಕ: 4ನೇ ಮಾರ್ಚ್‌ 2005 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಈ ಕೆಳಕಂಡ ಶಿಕ್ಷಣಾಧಿಕಾರಿಗಳು ಹಾಗೂ ತತ್ಸಮಾನ ವೃಂದದ ಗ್ರೂಪ್‌-ಎ ಕಿರಿಯ ವೇತನ ಶ್ರೇಣಿಯ 
ಅಧಿಕಾರಿಗಳನ್ನು ರೂ. 9580-14200 ರ ವೇತನ ಶ್ರೇಣಿಯಲ್ಲಿ ಗ್ರೂಪ್‌-ಎ ಹಿರಿಯ ವೇತನ ಶ್ರೇಣಿಯ ಉಪನಿರ್ದೇಶಕರ ಮತ್ತು ತತ್ಸಮಾನ ವೃಂದದ 
ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರುಗಳ ಮುಂದೆ 


ಸೂಚಿಸಲಾಗಿರುವ ಹುದ್ದೆ ಮತ್ತು ಸ್ಥಳಗಳಿಗೆ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 















































ಕ್ರ.ಸಂ. ಹೆಸರು ಮತ್ತು ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ ಬಡ್ತಿ ಮೂಲಕ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು ಸ್ಥಳ 

1 ಶ್ರೀ ಜಿ.ಆರ್‌. ತಿಪ್ಪೇಸ್ವಾಮಿ, ಹಿರಿಯ ಉಪನ್ಯಾಸಕರು, ಜಿಲ್ಲಾ | ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ; 
ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ » ದಾವಣಗೆರೆ ಶಿವಮೊಗ್ಗ (ಖಾಲಿ ಹುದ್ದೆ 

2 ಶ್ರೀ ಬಿ.ಆರ್‌. ಗಂಗಪ್ಪನವರ್‌, ಕ್ಷೇತ್ರ ಶಿಕ್ಷಣಾಧಿಕಾರಿ, ಅಥಣಿ | ಉಪನಿರ್ದೇಶಕರು (ಆಡಳಿತ), ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ತಾಲ್ಲೂಕು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ (ಖಾಲಿ ಹುದ್ದೆ) 

3 ಶ್ರೀ ಎ. ಫಿಲೋಮಿನಾ ಲೋಬೋ, ಕ್ಷೇತ್ರ ಶಿಕ್ಷಣಾಧಿಕಾರಿ, | ಉಪನಿರ್ದೇಶಕರು (ಆಡಳಿತ), ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಮಂಗಳೂರು ನಗರ ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು 

4 ಶ್ರೀ ಎಸ್‌.ಆರ್‌. ಮನಹಳ್ಳಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ರೋಣ, | ರೀಡರ್‌, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ, ಗುಲ್ಬರ್ಗಾ, 
ಗದಗ ಜಿಲ್ಲೆ (ಖಾಲಿ ಹುದ್ದೆ 

5 ಶ್ರೀ ಕೆ. ಆನಂದ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಮಂಗಳೂರು ತಾಲ್ಲೂಕು, | ರೀಡರ್‌, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ, ಮಂಗಳೂರು 
ಮಂಗಳೂರು 
ಶ್ರೀ ಎ. ಅಬ್ದುಲ್‌ ವಾಜಿದ್‌ ಅಕ್ಷಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಹಾವೇರಿ | ರೀಡರ್‌, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ, ಚಿತ್ರದುರ್ಗ 
ಶ್ರೀ ಬಿ. ನಂಜುಂಡಬೆಟ್ಟ, ಹಿರಿಯ ಉಪನ್ಯಾಸಕರು, ಜಿಲ್ಲಾ ಶಿಕ್ಷಣ | ರೀಡರ್‌, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ, ಚಿತ್ರದುರ್ಗ 
ಮತ್ತು ತರಬೇತಿ ಸಂಸ್ಥೆ , ಕೋಲಾರ (ಖಾಲಿ ಹುದ್ದೆ 

8 ಶ್ರೀ ಸಿ.ವಿ. ಹಿರೇಮಠ, ಕ್ಷೇತ್ರ ಶಿಕ್ಷಣಾಧಿಕಾರಿ, ನಿಪ್ಪಾಣಿ, ಬೆಳಗಾವಿ | ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, 
ಜಿಲ್ಲೆ ಬೀದರ್‌ (ಖಾಲಿ ಹುದ್ದೆ) 

9 ಶ್ರೀ ಎಸ್‌.ಸಿ. ಹಿರೇಮಠ, ಹಿರಿಯ ಉಪನ್ಯಾಸಕರು, ಜಿಲ್ಲಾ ಶಿಕ್ಷಣ | ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, 
ಮತ್ತು ತರಬೇತಿ ಸಂಸ್ಥೆ , ಕೋಲಾರ ಮೈಸೂರು ಜಿಲ್ಲೆ 

10 ಶ್ರೀ ಸಿ.ಬಿ. ಹನುಮಂತಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಶಿಡ್ಲಘಟ್ಟ, | ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಸ್ಯ 
ಚಿಕ್ಕಬಳ್ಳಾಪುರ ಶೈಕ್ಷಣಿಕ ಜಿಲ್ಲೆ ಚಿಕ್ಕಮಗಳೂರು 

11 ಶ್ರೀ ಪಿ.ಎಸ್‌. ಯರಗಲ್‌, ಉಪನ್ಯಾಸಕರು, ಶಿಕ್ಷಕರ ಶಿಕ್ಷಣ | ರೀಡರ್‌, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ, ಜಮಖಂಡಿ 
ಮಹಾವಿದ್ಯಾಲಯ, ಜಮಖಂಡಿ, ಬಿಜಾಪುರ ಜಿಲ್ಲೆ 

12 ಶ್ರೀ ಎಂ.ಎಚ್‌. ಡೋಣೂರ, ಉಪಸಮನ್ವಯಾಧಿಕಾರಿ, | ರೀಡರ್‌, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ, ಗುಲ್ಬರ್ಗಾ 
ಎಸ್‌.ಎಸ್‌.ಎ. ಬಿಜಾಪುರ 

13 ಶ್ರೀ ವಿ.ಎಂ. ಪಾಟೀಲ, ಕ್ಷೇತ್ರ ಶಿಕ್ಷಣಾಧಿಕಾರಿ, | ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ A 
ಹುಬ್ಬಳ್ಳಿ-ಧಾರವಾಡ ಶಹರ ವಲಯ, ಧಾರವಾಡ ಧಾರವಾಡ 











ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಫ್‌.ಆರ್‌. ಸಂಬರಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ನೇವೆಗಳು-1, 2). 


ಪಿ.ಆರ್‌. 354 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 6 ಡಿಜಿಒ 2005, ಬೆಂಗಳೂರು, ದಿನಾಂಕ: 11ನೇ ಮಾರ್ಚ್‌ 2005 

ಮುದ್ರಣ, ಲೇಖನಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆಯ ಸರ್ಕಾರಿ ಲೇಖನ ಸಾಮಗ್ರಿ ಮಳಿಗೆ, ಬೆಂಗಳೂರು ಇಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಶ್ರೀ ಬಿ.ಎನ್‌.ಟಿ. ಗೌಡ ಸಹಾಯಕ ನಿರ್ದೇಶಕರು (ತಾಂತ್ರಿಕೇತರ), ಇವರನ್ನು ಪುಸ್ತಕಮಳಿಗೆ ಹಾಗೂ ಲೇಖನ ಸಾಮಗ್ರಿಯ ಎರಡೂ 
ಕಛೇರಿಯ ಕೆಲಸವನ್ನು ಒಬ್ಬರೇ ನೋಡಿಕೊಳ್ಳುವಂತೆ ಹಾಗೂ ಸರ್ಕಾರಿ ಪುಸ್ತಕ ಮಳಿಗೆ, ಬೆಂಗಳೂರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ವಿ. 
ನಾರಾಯಣಗೌಡ, ಸಹಾಯಕ ನಿರ್ದೇಶಕರು (ತಾಂತ್ರಿಕೇತರ) ಇವರನ್ನು ಪೀಣ್ಯ ಶೆಡ್‌ನಲ್ಲಿ ಕಾರ್ಯನಿರ್ವಹಿಸಲು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶಗಳವರೆಗೆ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಫ್‌.ಆರ್‌. ಸಂಬರಗಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಸೇವೆಗಳು-1,2) 


ಪಿ.ಆರ್‌. 328 





